KA/ BG-GPO/2515/AVPP-47/2006-2008 





ರಾಜ್ಯಪತ್ರ 
a 
ಅಧಿಕ್ಷತವಾಗಿ ಪ್ರಕಟಿಸಲಾದುದು ಶ್ರಿ 
ಳು ಅ 
ಸಂಪುಟ ೧೪೨ ಸಂಚಿಕೆ ೧೩ 
ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 


ಬೆಂಗಳೂರು, ಗುರುವಾರ, ಮಾರ್ಚ್‌ ೨೯, ೨೦೦೭ (ಚೈತ್ರ ೮, ಶಕ ವರ್ಷ ೧೯೨೯) 








ತಿದ್ದುಪಡಿ 
೦ 
ಸಂಖ್ಯೆ: ಎಲ್‌ಎಕ್ಯೂ:ಸಿಆರ್‌-55/06-07, ದಿನಾಂಕ: 22/23ನೇ ಫೆಬ್ರವರಿ 2007 
ಹೋಬಳಿ: ಕಸಬಾ ಗ್ರಾಮ: ಕೊಡಚಗೊಂಡನಹಳ್ಳಿ 


ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ 
ಕರ್ನಾಟಕ ರಾಜ್ಯಪತ್ರ ಮೇ 25, 2006ರ ಪುಟ ಸಂಖ್ಯೆ 254 ರಲ್ಲಿ ಕ್ರಮಾಂಕ ಆರ್‌(2)ಎಲ್‌.ಎ.ಕ್ಯೂ:ಎಸ್‌ಆರ್‌.55: 


2005-06, ದಿನಾಂಕ: 21.4.2006ರ ಕ್ರಮ ಸಂಖ್ಯೆ ಪ್ರಕರಣದಲ್ಲಿ 4(1)ರ ಅಧಿಸೂಚನೆ ಹೊರಡಿಸಿದ್ದು ಸದರಿ ಅಧಿಸೂಚನೆಯ 











ಮೊದಲನೇ ಸಾಲಿನಲ್ಲಿ ಈ ಕೆಳಗೆ ಕಾಣಿಸಿದಂತೆ ತಿದ್ದುಪಡಿ ಮಾಡಿಕೊಳ್ಳುವುದು. 
ಮುದ್ರಿತವಾಗಿರುವುದು ಓದಿಕೊಳ್ಳಬೇಕಾದ್ದು 
ಮುಖ್ಯ ಕಾಲುವೆ ಉಪ ಕಾಲುವೆ 











ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 


ಪಿ.ಆರ್‌.71 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 


6(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ಎ) 1:2004-05, ದಿನಾಂಕ: 9ನೇ ಫೆಬ್ರವರಿ 2007 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣ ಮೇರೆಗೆ ಘೋಷಣೆಯು 


ಕಂಇ 129 ಭೂಸ್ವಾತು 2004, ದಿನಾಂಕ: 26.10.2005 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ 
ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 24.11.2005 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 


877 ರಿಂದ 880 ವರೆಗೆ ಭಾಗ-6 ರಲ್ಲಿ ಸೊರವನಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ 
ಪಡಿಸಿರುವುದಾಗಿ ಪ್ರಕಟಿಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ 
ತಿದ್ದುಪಡಿ ಮಾಡಲಾಗಿದೆ. 

ಅನುಸೂಚಿ 


ಹೋಬಳಿ: ಮಾಯಸಂದ್ರ ಗ್ರಾಮ: ಸೊರವನಹಳ್ಳಿ 


ತಾಲ್ಲೂಕು: ತುರುವೇಕೆರೆ 









































ಜಿಲ್ಲೆ: ತುಮಕೂರು 
ಕ್ರ 6(1) ರಂತೆ ಪ್ರಕಟವಾಗಿರುವುದು 6(1) ತಿದ್ದುಪಡಿಯಾಗಿರುವುದು 
ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 3 4 5 6 7 
ಸೊರವನಹಳ್ಳಿ ಸೊರವನಹಳ್ಳಿ 
4 47:1ಎ ಖುಷ್ಕಿ 0-10 47:1ಎ!ಎ ಖುಷ್ಕಿ 0-10 
ಪಿ.ಆರ್‌.72 ವಿಶೇಷ ಭೂಸ್ವಾಧೀನಾಧಿಕಾರಿ, 
ಹೇಮಾವತಿ ನಾಲಾ ವಲಯ, ತುಮಕೂರು. 


(೩೪೫) 





೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೯, ೨೦೦೭ ಭಾಗ - ೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
6(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ತುರು)1:2003-04, ದಿನಾಂಕ: 27ನೇ ಫೆಬ್ರವರಿ 2007 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣ ಮೇರೆಗೆ ಘೋಷಣೆಯು 
ಕಂಇ 72 ಭೂಸ್ವಾತು 2004, ದಿನಾಂಕ: 12.8.2005 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ 
ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 6.10.2005 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 
734 ರಿಂದ 736 ವರೆಗೆ ಭಾಗ-6 ರಲ್ಲಿ ಕೊಡಗಿಹಳ್ಳಿ, ಗೋವಿಂದಘಟ್ಟ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಭೂಸ್ವಾಧೀನ ಪಡಿಸಿರುವುದಾಗಿ ಪ್ರಕಟಿಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ಗೋವಿಂದಘಟ್ಟ 
ಕೊಡಗಿಹಳ್ಳಿ 
ಕ್ರ. 6(1) 6(1) ರಂತೆ ಪ್ರಕಟಿವಾಗಿರುವುದು 6(1) ತಿದ್ದುಪಡಿಯಾಗಿರುವುದು 
ಸಂ. | ಕ್ರ.ಸಂ. ಸ.ನಂ. ತರಹೆ ವಿಸ್ಲೀರ್ಣ ಸ.ನಂ. ತರಹೆ ವಿಸ್ಲೀರ್ಣ 
1 2 3 4 ಜ್ರ 6 7 
1 9 94 ಖುಷ್ಕಿ 0-02 94 ಖುಷ್ಕಿ 0-02 
ಜಿ ಖರಾಬು 0-04 ಜಿ ಖರಾಬು 0-01 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌.75 ಹೇಮಾವತಿ ನಾಲಾ ವಲಯ, ತುಮಕೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
6(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ತುರು)3:2003-04, ದಿನಾಂಕ: 27ನೇ ಫೆಬ್ರವರಿ 2007 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣ ಮೇರೆಗೆ ಘೋಷಣೆಯು 
ಕಂಇ 45 ಭೂಸ್ವಾತು 2004, ದಿನಾಂಕ: 2.7.2005 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ 
ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 28.7.2005 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 
452 ರಿಂದ 458 ವರೆಗೆ ಭಾಗ-6 ರಲ್ಲಿ ಶ್ರೀರಾಂಪುರ, ಕುಣಿಕೇನಹಳ್ಳಿ, ಬಾಣಸಂದ್ರ ಗ್ರಾಮದ ಜಮೀನು ಹೇಮಾವತಿ ನಾಲಾ 
ಯೋಜನೆಗೆ ಭೂಸ್ವಾಧೀನ ಪಡಿಸಿರುವುದಾಗಿ ಪ್ರಕಟಿಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ಶ್ರೀರಾಂಪುರ, 
ಕುಣಿಕೇನಹಳ್ಳಿ, ಬಾಣಸಂದ್ರ 
ಕ್ರ. ಸಂ. 6(1) ರಂತೆ ಪ್ರಕಟಿವಾಗಿರುವುದು 6(1) ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
8 53:1 ಖುಷ್ಕಿ 0-07 53:1 ಖುಷ್ಕಿ 0-07 
ಜಿ ಖರಾಬು 
13 57:1 ಖುಷ್ಕಿ 0-04 57:1 ಷ್ಟ 0-04 
ಜಿ ಖರಾಬು 
ಘೋಷ್ವಾರೆ ಘೋಷ್ಟ್ವಾರೆ 
ಗ್ರಾಮ ಖುಷ್ಕಿ ಖುಷ್ಕಿ ಜುಂಲಾ ಗ್ರಾಮ ಖುಷ್ಕಿ ಖುಷ್ಕಿ ಜುಂಲಾ 
ಖರಾಬು ಖರಾಬು 
1) ಶ್ರೀರಾಂಪುರ 5-15 — 5-16 1/2 | ಶ್ರೀರಾಂಪುರ 5-15 — 5-15 
2) ಕುಣಿಕೇನಹಳ್ಳಿ 0-07 6-18 6-25 ಕುಣಿಕೇನಹಳ್ಳಿ 0-07 6-18 6-25 
3) ಬಾಣಸಂದ್ರ 0-19 — 0-19 ಬಾಣಸಂದ್ರ 0-19 — 0-19 
ಜುಮ್ಲಾ | 6-01 6-18 12-20 1/2 ಜುಮ್ಲಾ 6-01 6-18 12-19 
(-) 0-01 1/2 
12-19 
































ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌.76 ಹೇಮಾವತಿ ನಾಲಾ ವಲಯ, ತುಮಕೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೯, ೨೦೦೭ ೩೪೭ 





ಕಂದಾಯ ಸಚಿವಾಲಯ 
ಭೂ ಅರ್ಜನೆ ಕಲಂ 6(1)ನೇ ಅಧಿನಿಯಮದ ಪ್ರಕರಣದ ಮೇರೆಗಿನ ಘೋಷಣೆ 
ಕ್ರಮಾಂಕ: ಕಂಇ 2 ಭೂಸ್ವಾಕೋ 2006, ದಿನಾಂಕ: 21ನೇ ಫೆಬ್ರವರಿ 2007 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೋಲಾರ 
ತಾಲ್ಲೂಕು, ಹುತ್ತೂರು ಹೋಬಳಿ, ವಿಟ್ಟಪ್ಪನಹಳ್ಳಿ ಮತ್ತು ಯಾನಾದಹಳ್ಳಿ ಗ್ರಾಮಗಳ ರಸ್ತೆಯನ್ನು ನಬಾರ್ಡ್‌ ಯೋಜನೆಯಡಿ 
ಅಭಿವೃದ್ಧಿಪಡಿಸಲು ಬೇಕಾಗಬಹುದು ಎಂದು ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ ಕ್ರಮಾಂಕ: ಎಲ್‌ಎಕ್ಯೂ ಎಸ್‌ಆರ್‌ 16/ 
2004-05, ದಿನಾಂಕ: 30.09.2005ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಈ ಅಧಿಸೂಚನೆಯು 
ದಿನಾಂಕ: 22.12.2005 ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಭಾಗ-3, ಮಟ-1565 ರಿಂದ 1568 ರಲ್ಲಿ ಪ್ರಕಟಗೊಂಡಿರುತ್ತದೆ. 

ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 
1894ರ (ಕೇಂದ್ರ ಅಧಿನಿಯಮ 1894ರ 1) 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು 
ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿ ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಪರಿಗಣಿಸಿದ್ದಾರೆ. ಅದರಂತೆ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಭೂ 
ಸ್ವಾಧೀನಪಡಿಸಿಕೊಳ್ಳಲು ಅವಶ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿ ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ 
ಈ ಮೂಲಕ ಘೋಷಿಸಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ಹುತ್ತೂರು ಗ್ರಾಮ: 1) ವಿಟ್ಟಪ್ಪನಹಳ್ಳಿ 
2) ಯಾನಾದಹಳ್ಳಿ 
ಕ್ರ. ಖಾತೆದಾರರ/ಅನುಭವದಾರರ ಅಥವಾ ಹಿತಾಸಕ್ತಿ ಹೊಂದಿರುವ | ಸ.ನಂ. ತರಹೆ ಬೇಕಾಗಿರುವ ಜಮೀನಿನ 
ಸಂ. ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ ತ್‌್‌ 
ಎ.ಗುಂ. ರೂ.ಪೈ. 
1 2 3 4 5 6 
1 | ವಿ. ವೆಂಕಟರಾಮಯ್ಯ ಬಿನ್‌ ಮುನಿಯಪ್ಪ 61 ಖುಷ್ಕಿ | 0.02 0.07 
0.04 RPK 
0.06 
2 | ಜಯಮ್ಮ ಕೋಂ ಜಿ.ಎಂ.ಕೃಷ್ಣಪ್ಪ 66/2 ಖುಷ್ಕಿ | 0.02 RPK — 
0.02 
3 | ಅಪ್ಪಯ್ಯ ಉರುಫ್‌ ಮುನಿಶಾಮಿ ಬಿನ್‌ ದಾಸಪ್ಪ 80/5 ಖುಷ್ಕಿ |0.0 1/2 0.02 
4. |1. ವಿ.ವೆಂಕಟರಾಮಯ್ಯ ಬಿನ್‌ ಮುನಿಶಾಮಿ 80/6 ಖುಷ್ಕಿ | 0.02 0.09 
2. ಬಿ.ದ್ಯಾವಪ್ಪ ಬಿನ್‌ ಬೈರಪ್ಪ 0.02 RPK 
0.04 
5 | 1. ಟಿ. ಹನುಮಪ್ಪ 83/3 ಖುಷ್ಕಿ | 0.0 1/4 0.03 
2, ಬೈಯಮ್ಮ ಕೋಂ ಲೇಟ್‌ ಮುನಿವೆಂಕಟಪ್ಪ 
6 | ಎಂ.ನಾರಾಯಣಪ್ಪ 83/4 ಖುಷ್ಕಿ | 0.02 0.25 
7 | 1. ಮುನಿವೆಂಕಟಪ್ಪ 2. ಕುರುಟು ಹನುಮಪ್ಪ 84 ಖುಷ್ಕಿ | 0.00 1/2 0.02 
0.01 RPK 
0.01 1/2 
8 | 1. ವಿ.ಎಂ.ವೆಂಕಟೇಶಪ್ಪ ಬಿನ್‌ ಮುನಿಯಪ್ಪ 85 ಖುಷ್ಕಿ | 0.0 1/2 0.02 
2. ಪಿ.ಸಿ.ಎ.ಆರ್‌.ಡಿ. ಬ್ಯಾಂಕ್‌ ಗೆ ಆಧಾರ 0.02 RPK 
0.02 1/2 
9 |1 ಎಸ್‌.ಚಂದ್ರಪ್ಪ ಬಿನ್‌ ಚಿಕ್ಕಪ್ಪಯ್ಯ 86/1 ಖುಷ್ಕಿ | 0.02 0.09 
2. ಎಸ್‌.ವಿ.ಚಂದ್ರೇಗೌಡ ಬಿನ್‌ ಸುಬ್ಬಣ್ಣ 0.03 RPK 
0.05 
10 |1. ಕು.ತಿಪ್ಪಣ್ಣ 2. ಲಕ್ಸ್ಯಕ್ಕ 86/2 ಖುಷ್ಕಿ | 0.01 RPK 
3. ಎಂ.ವಿ.ಚಂದ್ರೇಗೌಡ ಬಿನ್‌ ಸುಬ್ಬಣ್ಣ 0.01 
11 | 1. ವೆಂಕಟೇಶಪ್ಪ ಬಿನ್‌ ಗೂಳಪ್ಪ 2. ಲಕ್ಟ್ಮಕ್ಕ 88/1 ಖುಷ್ಕಿ | 0.01 0.04 
3. ಚಂದ್ರೇಗೌಡ ಬಿನ್‌ ಸುಬ್ಬಣ್ಣ 4. ಬೈಯಮ್ಮ 0.01 RPK 
0.02 


























೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೯, ೨೦೦೭ ಭಾಗ - ೬ 




































































1 2 3 4 5 6 
12 | 1. ದೋಬಿ ವೆಂಕಟೇಶಪ್ಪ ಬಿನ್‌ ಗೋಪಾಲಪ್ಪ, 88/2 ಖುಷ್ಕಿ | 0.01 0.04 
2 ಬೈಯಮ್ಮ 3; ಲಕ್ಟ್ಮಕ್ಕ 0.01 RPK 
4. ಎಸ್‌.ವಿ. ಚಂದ್ರೇಗೌಡ ಬಿನ್‌ ಸುಬ್ಬಣ್ಣ 0.02 
13 | 1. ರಾಮಪ್ಪ ಬಿನ್‌ ವೆಂಕಟೇಶಪ್ಪ 88/3 ಖುಷ್ಕಿ | 0.02 0.09 
2. ನಾರಾಯಣಪ್ಪ 0.03 RPK 
3. ಗೋವಿಂದಪ್ಪ 0.05 
14 | ದ್ಯಾವಪ್ಪ ಬಿನ್‌ ಬೈರಪ್ಪ 88/4 ಖುಷ್ಕಿ | 0.01 0.04 
0.02 RPK 
0.03 
15 | 1. ಮುನಿಯಮ್ಮ 90 ಖುಷ್ಕಿ | 0.05 0.19 
2. ಮುನಿರಾಜು ಬಿನ್‌ ವೆಂಕಟೇಶಪ್ಪ 0.07 RPK 
3. ಹೆಚ್‌.ವೆಂಕಟರಾಮಯ್ಯ ಬಿನ್‌ ಲೇಟ್‌ ಹನುಮಪ್ಪ 0.12 
4. ಪಾಪಯ್ಯ 5. ನಾರಾಯಣ ಬಿನ್‌ ಲೇಟ್‌ ವೆಂಕಟರಾಮಪ್ಪ 
16 | ದ್ಯಾವಪ್ಪ ಬಿನ್‌ ಬೈಯ್ಯಪ್ಪ 91 ಖುಷ್ಕಿ | 0.01 0.04 
0.03 RPK 
0.04 
17 | 1. ನಾರಾಯಣಗೌಡ ಬಿನ್‌ ಮುನೆಪ್ಪ 2. ವಿ.ರತ್ನಪ್ಪ 94 ಖುಷ್ಕಿ | 0.03 0.37 
ಭಾಗಾಯ್ತು, 0.02 
0.05 RPK 
0.10 
18 | ಟಿ. ರಾಮಪ್ಪ ಬಿನ್‌ ಕೊಂಡಪ್ಪ 95 ಭಾಗಾಯ್ತು! 0.08 0.92 
0.06 RPK 
0.14 
19 | 1. ಎಸ್‌. ನಾರಾಯಣಪ್ಪ 97 (ಭಾಗಾಯ್ತು] 0.02 0.19 
2. ಎಸ್‌.ಹನುಮಂತರಾಯಪ್ಪ 0.06 RPK 
3. ವಿ.ಎಸ್‌.ಕೃಷ್ಣಪ್ಪ 4. ಪಿ.ನಿ.ಎ.ಆರ್‌.ಡಿ. ಬ್ಯಾಂಕಿಗೆ ಆಧಾರ 0.08 
20 | 1. ವಿ.ರತ್ನಪ್ಪ 2. ವಿ.ಎಂ.ನಾರಾಯಣಗೌಡ 98/3 ಖುಷ್ಕಿ | 0.04 0.44 
21 | 1. ವಿ. ವೆಂಕಟರಾಮಯ್ಯ ಬಿನ್‌ ವೆಂಕಟೇಶಪ್ಪ 99/1 ಖುಷ್ಕಿ | 0.01 0.05 
2. ವಿ. ರತ್ನಪ್ಪ ಬಿನ್‌ ವೆಂಕಟೇಶಪ್ಪ 0.01 RPK 
0.02 
22 | ಟಿ. ರಾಮಪ್ಪ ಬಿನ್‌ ಕೊಂಡಪ್ಪ 99/2 ಖುಷ್ಕಿ | 0.01 0.04 
0.02 RPK 
0.03 
23 | ವಿ. ಮುನಿಯಪ್ಪ 100/2 ಖುಷ್ಕಿ | 0.02 0.12 
0.04 RPK 
0.06 
24 | ಅಪ್ಪಯ್ಯ ಬಿನ್‌ ಮುನಿಶಾಮಿ 101/2 ಖುಷ್ಕಿ | 0.02 0.14 
0.02 RPK 
0.04 
25 | 1. ಮುನಿವೆಂಕಟಪ್ಪ 2. _ಚಿಕ್ಕನಂಜುಂಡೆಪ್ಪ 77/5 ಖುಷ್ಕಿ _|_0.02 0.10 
ಒಟ್ಟು 0.02 
ಎರಡೂ ಗ್ರಾಮಗಳ ಒಟ್ಟು ವಿಸ್ತೀರ್ಣ 2.25 3/4 











ಎರಡು ಗ್ರಾಮಗಳ ಒಟ್ಟು ವಿಸ್ತೀರ್ಣ ಎರಡು ಎಕರೆ ಇಪ್ಪತ್ತೈದು ಮೂಕ್ಕಾಲು ಗುಂಟೆ ಮಾತ್ರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.85 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸ್ವಾಧೀನ-2). 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೯, ೨೦೦೭ ೩೪೯ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 6(1)ರ ಪ್ರಕರಣದ ಮೇರೆಗೆ ಘೋಷಣೆ 
ಸಂಖ್ಯೆ: ಕಂಇ:ಭೂಸ್ವಾ-9ಬಿ:ಸಿಆರ್‌-78:06-07, ದಿನಾಂಕ: 14ನೇ ಮಾರ್ಚ್‌ 2007 

ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಉಬ್ರಾಣಿ-ಅಮೃತಾಮರ ಏತ ನೀರಾವರಿ ಯೋಜನೆಯ ಕಾಮಗಾರಿಗೆ ರೈಸಿಂಗ್‌ 
ಮೈನ್‌ ಅಲೈನ್‌ಮೆಂಟ್‌ ನಿರ್ಮಾಣದ ಸಲುವಾಗಿ ಅವಶ್ಯ ಬೇಕಾಗಿರುವುದರಿಂದ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ಪತ್ರದ ನಂ... ಆರ್‌(2) ಎಲ್‌ಎಕ್ಯೂ 
ಎಸ್‌ಆರ್‌/01/2006-07 ದಿನಾಂಕ: 1.7.2006ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ 
ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ (1)ರ ಎ ಪ್ರಕರಣ (2)ನೇ ಉಪಪ್ರಕರಣದ ಮತ್ತು 661ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು 
ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ; 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು 
ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯವನ್ನು ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ 
ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಬಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಭದ್ರಾವತಿ ಹೋಬಳಿ: ಕೂಡ್ಡಿಗೆರೆ ಗ್ರಾಮ: ಗೌರಾಮರ 
ೂೂಸ್ನಾಧೀನಕ್ಕೆ ಒಳಪಟ್ಟ 
ಅನುಭವ ಚಕ್ಕುಬಂದಿ i ಬ ಭು 2 ಧೀನಕ್ಕೆ 
ಕ. ಸರ್ವೆ ಜಮೀನಿನ ವ 
ಈ ಖಾತೆದಾರರ ಹೆಸರು ದಾರರ ತರಹೆ ಒಳಪಟ್ಟ ಮನೆ, 
ಪಂ. ನಂಬರ್‌ ಪೂರ್ವಕೆ ಪಶಿ ಮಕ್ಕೆ ಉತ್ತರಕ್ಕೆ ದಕಿಣಕೆ ಏಸ್ಸೀರ್ಣ ಆಕಾರ 
ಹೆಸರು ಠಿ ಜೆ ರಿ ವಿಕೆ ವ್‌ ಬಾವಿ ಇತ್ಯಾದಿ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 ಖು 3 4 5 6 7 8 9 10 11 12 
1 | ಸೈಯದ್‌ ಇಜಾರುಲ್ಲಾ ಬಿನ್‌ ಸೈಯದ್‌ ಸ್ವಂತ 13/1 ತರಿ 13/1 ರಸ್ತೆ ರಸ್ತೆ 13/1 0-08 0-30 — 
ಜಾಫರ್‌ ಮೊಹಿದ್ದೀನ್‌ 
2 | ನಿಂಗಮ್ಮ ಕೋಂ ಹೊನ್ನಯ್ಯ ಸ್ವಂತ 13/1 ತರಿ 13/1 13/1 13/1 13/1 0-02 0-08 — 
3 | ಜಾನಕಮ್ಮ ಕೋಂ ಪುಟ್ಟಿಯ್ಯ ಸ್ವಂತ 13/1 ತರಿ 14 13/1 13/1 13/1 0-02 0-08 — 
4 ಎಂ.ಎಸ್‌.ಬಸವರಾಜಯ್ಯ ಜನ್‌ ಸ್ವಂತ 14 ತರಿ 15/2 13/1 14 14 0-01 0-04 — 
ಸಿದ್ದಲಿಂಗಯ್ಯ 
5 | ಎಂ.ಎಸ್‌.ಬಸವರಾಜಯ್ಯ ಬಿನ್‌ ಸ್ವಂತ 15/2 ತರಿ 15/5 14 15/8 15/2 0-02 0-05 — 
ಸಿದ್ದಲಿಂಗಯ್ಯ 
6 ಲಕ್ಷ್ಮೀದೇವಮ್ಮ ಕೋಂ ಗಣಪತಿ ನಾಯ್ಡು ಸ್ವಂತ 15/5 ತರಿ 15/6 15/2 15/10 15/5 0-02 0-05 — 
7 ಲಕ್ಷ್ಮೀದೇವಮ್ಮ ಕೋಂ ಗಣಪತಿ ನಾಯ್ಡು ಸ್ವಂತ 15/6 ತರಿ 15/3 15/2 15/2 15/6 0-01 0-03 — 
8 | ಎಂ.ವಡಿವೇಲು ಬಿನ್‌ ಮುನಿಸ್ವಾಮಿ ಸ್ವಂತ 15/3 ತರಿ 15/4 15/6 15/14 15/3 0-02 0-05 — 












































ಭಾಗ - ೬ 



































೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೯, ೨೦೦೭ 
1 2 3 4 5 6 1 8 9 10 11 12 
9 | ಎಂ.ಪದ್ಮನಾಭ ಬಿನ್‌ ಮುನಿಸ್ವಾಮಿ ಸ್ವಂತ 15/4 ತರಿ 17 15/3 15/16 15/4 0-01 0-03 ದ 
ಜುಮ್ಹಾ 0-21 0-71 - 




















ತರಿ ಜುಮ್ಲಾ ಇಪ್ಪತ್ತೊಂದು ಗುಂಟೆ 
ಕರ್ನಾಟಕ ರಾಜ್ಯಪಾಲರ ಅಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವೀ.ಪ. ಬಳಿಗಾರ್‌ 
ಆಯುಕ್ತರು, 
(ಪುನರ್ವಸತಿ ಹಾಗೂ ಭೂಸ್ವಾಧೀನ ಕೃ.ಮೇ.ಯೋ.) ಮತ್ತು ಪದನಿಮಿತ್ತ ಸರ್ಕಾರದ 
ಅಪರ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬಾಗಲಕೋಟಿ. 
ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 4(1) ಪ್ರಕರಣ ಮೇರೆಗಿನ ಅಧಿಸೂಚನೆ ಕ್ರಮಾಂಕ 
ಎಲ್‌ಎಕ್ಕೂ ಎಸ್‌ಆರ್‌ 8:2006-07, ದಿನಾಂಕ: 20ನೇ ಫೆಬ್ರವರಿ 2007 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಹಾಲಿ ತಿರುವು ರಸ್ತೆ ಇರುವುದನ್ನು ರಸ್ತೆಯನ್ನಾಗಿ ಮಾಡಲು ಭೂ 
ಸ್ವಾಧೀನಪಡಿಸಿಕೊಳ್ಳುವ ಸಲುವಾಗಿ ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿದೆ. 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ, 17 ರಲ್ಲಿ ತಿದ್ದುಪಡಿ ಯಾದ 1894ನೇ ಸಾಲಿನ 
ಭೂ ಸ್ವಾಧೀನ ಅಧಿನಿಯಮ (ಕೇಂದ್ರ) ಅಧಿನಿಯಮ 1894ರ ಕಲಂ 4ನೇ ಉಪಬಂಧದ ಪ್ರಕಾರ ಮೇಲೆ ವಿವರಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಬೇಕಾಗಿದೆಯೆಂದು ಅಧಿಸೂಚನೆ 
ಮತ್ತು ಕರ್ನಾಟಿಕ ಸರ್ಕಾರದವರು 4(2)ನೇಯ ಪ್ರಕಾರದಿಂದ ನಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಕೋಲಾರ ಉಪ 
ವಿಭಾಗ, ಕೋಲಾರ ರವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಿರುತ್ತದೆ. 

ಸದರಿ ಅಧಿನಿಯಮದ ಪ್ರಕಾರ 17ರ(1) ಮತ್ತು (4)ನೇ ಉಪಪ್ರಕರಣಗಳಿಂದ ಕೊಟ್ಟಿರುವ ಅಧಿಕಾರ ಪ್ರಯೋಗದಿಂದ ಜರೂರು ಪರಿಸ್ಥಿತಿ ಇರುವುದರಿಂದ ಈ ಕೆಳಗೆ ವಿವರಿಸಿರುವ ಭೂ 
ಸ್ವಾಧೀನಕ್ಕೆ ಒಳಪಡುವ ಜಮೀನುಗಳಿಗೆ ಕಲಂ 5ಎ ರಲ್ಲಿನ ಉಪ ಬಂಧಗಳು ಅನ್ವಯವಾಗುವುದಿಲ್ಲವೆಂದು ಕರ್ನಾಟಕ ಸರ್ಕಾರವು ನಿರ್ದೇಶಿಸಿದೆ. (ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 05 
ಭೂಸ್ವಾಕೋ 2006, ದಿನಾಂಕ: 26.9.06) 

ಸದರಿ ಜಮೀನುಗಳು ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ 
ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನುಗಳಲ್ಲಿ ಆಸಕ್ತಿವುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ 
ಅಡಮಾನ ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಮಾಡಲಾದ ಯಾವೊಂದು ವೆಚ್ಚವೂ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 
ನಂತರ ಸಹಾಯಕ ಕಮೀಷನರ್‌ ಕೋಲಾರ ಉಪ ವಿಭಾಗ, ಕೋಲಾರ ಇವರಿಗೆ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಬದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ 
ಜಮೀನುಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಶಕ್ಬಿಸಲಾಗುವುದು. 

ಅನುಸೂಚಿ 


ಪಿ.ಆರ್‌.92 











ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ನರಸಾಮರ ಗ್ರಾಮ: ನರಸಾಮರ 
ಸ ಕಕನ ತವಣಾಸ ಆವಾ ಸಸ ಅಧವಾ ಕನಕ ಸಷ ಪಟ್ಟ ಜತ ಸಕ್‌ ಷ್ಟ ಜ್‌ ರಕ್ಕೆ | ದಕ್ಷಿಣಕ ಭಾನ ಧ್‌ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಪ ಕ ಬ ಹ ಎ ಇಡಿ ಎಸ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 1) ಕೃಷ್ಣವೇಣಮ್ಮ ಕೋಂ ವೆಂಕಟಗಿರಿಯಪ್ಪ 274/3೩ ಖುಷ್ಕಿ ರಸ್ತೆ 274/3೩ 274/3೩ 222 0.07 0.70 
2) ಇಮ್ರಾನ್‌ ಬಿನ್‌ ಮೆಹಬೂಬ್‌ ಪಾಷ (ಅನುಭವದಾರರು) ಜಮೀನು 



































ಪಿ.ಆರ್‌. 67 


(ಒಟ್ಟು ಏಳು ಗುಂಟೆ ಮಾತ್ರ) 


ಜಿಲ್ಲಾಧಿ ಕಾರಿಗಳು, ಕೋಲಾರ. 








ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೯, ೨೦೦೭ ೩೫೧ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(2)ಎಲ್‌ಎಕ್ಯೂ;ಸಿಆರ್‌-84/06-07, ದಿನಾಂಕ: 2ನೇ ಮಾರ್ಚ್‌ 2007 

ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಉಪ ಕಾಲುವೆಯನ್ನು ನಿರ್ಮಿಸಲು 
ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 
ಸಂಖ್ಯೆ 1894ರ 1)ರ 4ನೇ ಪ್ರಕರಣದ ಉಪಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ 
ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ 
ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ 
ಸಂಖ್ಯೆ: ಕಂಇ 31 ಭೂಸ್ವಾಳ 2002, ದಿನಾಂಕ: 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು 
ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಟೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ 
ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ 
ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಬೆಳಗುತ್ತಿ ಗ್ರಾಮ: ವಡೇರಹತ್ತೂರು 
ಭೂಸ್ವಾಧೀನ ಜಮೀನಿನ | ಮರ ಮಾಲ್ಕೆ 
ಅನುಭವ ಚಕ್ಕುಬಂದಿ ಪ 
ಕ. ಸ.ನಂ ವಿವರ ಬಾವಿ ಕಟ್ಟಿಡ 
by ಖಾತೆದಾರರ ಹೆಸರು ದಾರರ ತರಹೆ ಡಾ ಡಾ | ಈ 
ಸಂ. ನ ಹಿಸ್ಸಾ ನಂ.. ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಸಿಣಕ್ಕೆ | ವಿಸ್ತೀರ್ಣ ಆಕಾರ ಇತ್ಯಾದಿಗಳ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. ವಿವರ 
1 2 3 4 5 6 7 8 9 10 11 12 
1 |ಶ್ರೀ ಪಂಡಿತಾರಾಧ್ಯ ವಿದ್ಯಾಪೀಠ ಹೊನ್ನಾಳಿ ಸ್ವಂತ 1 ಖುಷ್ಕಿ 1 ರಸ್ತೆ 1 6 1 0-31 0-60 
2 (ಶ್ರೀ ಪಂಡಿತಾರಾಧ್ಯ ವಿದ್ಯಾಪೀಠ ಹೊನ್ನಾಳಿ ಸ್ವಂತ 6 ದ್‌್‌ 6 5 ಗಡಿ 6 1-15 0-98 
3 | ಹಾಲಪ್ಪ ಬಿನ್‌ ವೀರಭದ್ರಪ್ಪ ದ 28:7 ದ್‌್‌ 28:7 ರಸ್ತೆ 28:7 29:1 0-05 0-14 
4 | ಚನ್ನಪ್ಪ _ಬಿನ್‌_ರುದ್ರಪ್ಪ ದ್‌ 29:1 ದಲ್‌ 29:1 29:1 ರಸ್ತೆ 28:7 29:1, 29:3 0-07 0-20 
5 | 1) ಚನ್ನೇಶಪ್ಪ ಬಿನ್‌ ಬಸಪ್ಪ ದ್‌್‌ 29:3 ದ್‌ 29:3 29:3 29:1 29:5 0-03 0-09 
2) ಚಂದ್ರಶೇಖರಪ್ಪ ಬಿನ್‌ ಬಸಪ್ಪ 
3) ಜಗದೀಶ್‌ ಬಿನ್‌ ಬಸಪ್ಪ 



































































































































೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೯, ೨೦೦೭ ಭಾಗ - ೬ 
2 3 4 5 6 7 8 9 10 11 12 
6 | 1) ರಂಗಪ್ಪ 2) ರಾಮಚಂದ್ರಪ್ಪ f 29:5 ದಡ 29:5 29:5 29:3 29:6 0-03 0-09 
3) ಹನುಮಂತಪ್ಪ 
4) ಭೀಮಪ್ಪ ಜಿನ್‌ ಬಸಪ್ಪ 
7 | ಗಂಗಾಧರಪ್ಪ ಬಿನ್‌ ನಿಂಗಪ್ಪ ಕ್ಕ 29:6 ದ್‌್‌ 29:6 29:6 29:5 32 0-03 0-09 
8 | ವೀರಪ್ಪ ಬಿನ್‌ ಆನಂದಪ್ಪ ತೆ 32:1 ಎಲ್ಲ 32:1 32:1 29 32:2 0-05 0-14 
9 | 1. ಓಂಕಾರಪ್ಪ ಬಿನ್‌ ಹಾಲಪ್ಪ ಭಂ 32:2 ದೀ 32:2 32:2 32:1 32:5 0-03 0-09 
2. ನೀಲಪ್ಪ ಜಿನ್‌ ಹಾಲಪ್ಪ 
3. ಹೆಚ್‌.ಚಂದ್ರಪ್ಪ ಬಿನ್‌ ಹೆಗ್ಗಪ್ಪ 
4. ಹೆಚ್‌.ಸುರೇಶ್‌ ಬಿನ್‌ ಹೆಗ್ಗಪ್ಪ 
1011) ಮಹೇಶ್ವರಯ್ಯ ಬಿನ್‌ ಬಸಯ್ಯ ತ 32:5 ದೀ 32:5 32:5 32:2 33:1 0-02 1/2 0-07 
2) ತೀರ್ಥಯ್ಯ ಬಿನ್‌ ಸಿದ್ದಯ್ಯ 
11 | ರುದ್ರಪ್ಪ ಬಿನ್‌ ಚನ್ನವೀರಪ್ಪ ತ 33:1 ದೀ 33:1 33:1 32:5 33:2 0-01 1/2 0-04 
12 | ಎಸ್‌.ವಿ.ರಾಜಶೇಖರಪ್ಪ ಜಿನ್‌ ಎಸ್‌.ವೀರಪ್ಪ ಜಃ 33:2 ಎ. ಖರಾಬು 33:2 33:2 33:1 33:3 0-01 1/2 — 
13 | ಚನ್ನಪ್ಪ ಬಿನ್‌ ರುದ್ರಪ್ಪ ೫ 33:3 ಖುಷ್ಕಿ 33:3 33:3 33:2 33:4 0-02 0-06 
14 | 1) ಬಸಯ್ಯ ಬಿನ್‌ ಅಡಿವಯ್ಯ ಜ್‌ 33:4 ಖುಷ್ಕಿ 33:4 33:4 33:3 66, 34, 0-31 0-08 
2) ವೀರಬಸಯ್ಯ ಬಿನ್‌ ಮಡಿವಾಳಯ್ಯ ಭಾಗಾಯ್ತು 39 33:4 35, 38 0-23 3-25 
15 | 1) ಹಾಲಪ್ಪ ಬಿನ್‌ ಬೆನಕಪ್ಪ ಸ 39:1 ತರಿ 39:2 38, 39:1ಎ 41:1ಎ 0-15 0-64 
2) _ಕೊಟ್ಟಿಬಸಪ್ಪ ಬಿನ್‌ ಬೆನಕಪ್ಪ 33 
16 | 1) ಬಸಪ್ಪ ಬಿನ್‌ ಬಸವಪ್ಪ ಈ 39:2 ತರಿ 40 39:1 39:2 41:1ಎ 0-08 0-34 
2) ಹೆಚ್‌.ಜಿ.ಮಂಜುಳಾ ಕೋಂ ಚನ್ನಪ್ಪ 
3) ಪುನೀತ್‌ ಕುಮಾರ್‌- ಮೈಗಾ. 
ತಾಯಿ ಮಂಜುಳಾ 
4) ಪಿ.ಎಸ್‌.ಲಿಂಗರಾಜು ಜಿನ್‌ ಶೇಖರಪ್ಪ 
5) ಸಾವಿತ್ರಮ್ಮ ಕೋಂ ಲಿಂಗರಾಜ 
17 | 1) ಹಾಲಪ್ಪ ಬಿನ್‌ ಬೆನಕಪ್ಪ ಕ 41:1ಎ ತರಿ 41:3 37 39:1 41:1ಎ 0-17 0-76 
2) ಕೊಟ್ರಿಬಸಪ್ಪ ಬಿನ್‌ ಬೆನಕಪ್ಪ 39:2 
18 | ಶೇಖರಪ್ಪ ಬಿನ್‌ ಕೊಟ್ರಪ್ಪ 44 41:3 ತರಿ 44 41:1ಎ 40 41:3 0-12 0-53 
1011) ದೊಡ್ಡಪ್ಪ ಬಿನ್‌ ಸಿದ್ದಪ್ಪ 5 40 ತರಿ 45 39:2 40 41:3 0-12 0-53 
2) ಚಿಕ್ಕಪ್ಪ ಬಿನ್‌ ಮರಿಯಪ್ಪ 
6-00 1/2 
ಜುಮ್ಲಾ ಆರು ಎಕರೆ ಅರ್ಧ ಗುಂಟೆ ಮಾತ್ರ 
ಪಿ.ಆರ್‌.86 ಜಿಲ್ಲಾಧಿ ಕಾರಿಗಳು, ದಾವಣಗೆರೆ ಜಿಲ್ಲೆ. 





